ಕರ್ನಾಟಕ ವಿಧಾನ ಪರಿಷತ್ತು 


) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 75 


2) ಸದಸ್ಯರ ಹೆಸರು 


3) ಉತ್ತರಿಸಬೇಕಾದ ದಿನಾಂಕ 
: 4 ಉತ್ತರಿಸುವವರು 


: ಶ್ರೀ. ಕೆ. ಅಬ್ದುಲ್‌ ಜಬ್ಬಾರ್‌, 
(ನಾಮ ನಿರ್ದೇಶನ ಹೊಂದಿದವರು) 
20.12.2018 ; 
ಮಾನ್ಯ ಮುಖ್ಯ ಮಂತ್ರಿ 


[e) 

ಆ 
(4 
ಖೆ 


ಉತ್ತರ 


ಅ [ಕಳೆದ 3 ವರ್ಷಗಳ ರೈಲ್ವೆ ಅಪಘಾತದಲ್ಲಿ ಎಷ್ಟು 
ಮಂದಿ. ಮೃತಪಟ್ಟಿದ್ದಾರೆ; (ಜಿಲ್ಲಾವಾರು ವಿವರ 


ನೀಡುವುದು) 


ರೈಲ್ವೆ `` ಮೆಂತ್ರಾಲಯವು ನೀಡಿದ ಮಾಹಿತಿಯನ್ಸಯ 
ರಾಜ್ಯದಲ್ಲಿ ಕಳೆದ 3. ವರ್ಷಗಳ ರೈಲ್ವೆ ಅಪಘಾತದಲ್ಲಿ 
04 ಮಂದಿ ಮೃತಪಟ್ಟಿರುತ್ತಾರೆ. 


ವರ್ಷ ಜಿಲ್ಲ | ಮೈತಪಟ್ಟವರ 
; ಸಂಖ್ಯೆ: 
T0373 ವ 00 
TH 7 ಷತ್ತದುರ್ಗ [iy 
PIOUS: _ T 
ಶಈವರವಿಗೂ 00 
ಒಟ್ಟು 04 


ಆ ಇಂತಹ ಆಪಘಾತಗಳನ್ನು ತಡೆಗಟ್ಟಲು ರಾಜ್ಯ 
ಹಾಗೂ ರೈಲ್ವೆ ಇಲಾಖೆಯು ಕೈಗೊಂಡ 
ಕ್ರಮಗಳಾವುವು 


ಈ ವಿಷಯವು ರೈಲ್ವೆ ಇಲಾಖೆಗೆ ಸಂಬಂಧಿಸಿದ್ದು, 
ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವುದಿಲ್ಲ. ರೈಲ್ವೆ 
ಇಲಾಖೆಯ “ಅಪಘಾತ ವಿಚಾರಣೆ ಸಮಿತಿಯ 
ಶಿಫಾರಸಿನಂತೆ,” ಸಿಬ್ಬಂದಿ ಹಾಗೂ ಸಾರ್ವಜನಿಕರ | 
ಸಮಾಲೋಚನಾ ಸಭೆಗಳನ್ನು ಆಗಿಂದಾಗ್ಗೆ ನಡೆಸಿ 
ಅಪಘಾತ ತಡೆಗಟ್ಟುವ ಮತ್ತು ದಂಡನೆಯನ್ನು 
ವಿಧಿಸುವ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡುವ ಕ್ರಮ 
ಕೈಗೊಳ್ಳಲಾಗುತ್ತಿರುವುದಾಗಿ ತಿಳಿಸಿದೆ. 


ಇ (ಹಳಿ ಮತ್ತು ಸಿಗ್ನಲ್‌ ದಾಟುವ ವೇಳೆ ರೈಲಿಗೆ 
ಸಿಲುಕಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ 
ಸರ್ಕಾರದಿಂದ ಪರಿಹಾರ ನೀಡಲಾಗುವುದೇ: 


[pat 
ಇಲ್ಲ 


ಅವರಿಗೆ ಅನುಕಂಪದ 
ಪರಿಹಾರ ನೀಡುವುದೇ? 


ಪಃ ರಾಜ್ಯ ಸರ್ಕಾರ 
ಆಧಾರದ ಮೇಲೆ 
(ವಿವರ ನೀಡುವುದು) 


ಅಂತಹೆ'" ಯಾವುದೇ `ಪ್ರಸ್ತಾವನೆ `ರಾಜ್ಯ ಸರ್ಕಾರದ 
ಪರಿಶೀಲನೆಯಲ್ಲಿರುವುದಿಲ್ಲ 


ಸಂಖ್ಯೆ: ಮೂಅಇ 162 ರಾರಾಹೆ 2018 


_ 


(ಹೆಚ್‌.ಡಿ.ಕುಮಾರಸ್ವಾಮಿ) 
ಮುಖ್ಯ ಮಂತ್ರಿ 


